"ರೈತ ಬೆಳಕು" ಎಂಬ ವಿಶಿಷ್ಠ ಯೋಜನೆಯ ಪ್ರಗತಿ ಕುರಿತು 
ಶ್ರೀ ಎಸ್‌.ಆರ್‌. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
37 (119) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) 2018-19ರ ಆಯವ್ಯಯದಲ್ಲಿ ಮಂಜೂರಾತಿಯಾದ "ರೈತ ಬೆಳಕು” ಎಂಬ ವಿಶಿಷ್ಠ ಯೋಜನೆಯನ್ನು ಸಂಪೂರ್ಣವಾಗಿ 
ಕಾರ್ಯಗತಗೊಂಡಿದೆಯೇ; 


(ಆ) ಈ ಯೋಜನೆಯು ಕಾರ್ಯಗತಗೊಳಿಸುವುದಾದಲ್ಲಿ ಯಾವಾಗ ಕಾರ್ಯಗತಗೊಳ್ಳುವುದು; (ಕಾರ್ಯಗತವಾಗದಿರಲು 
ಕಾರಣಗಳೇನು) 


(ಇ) ಮುಂಗಡ ಪತ್ರದಲ್ಲಿ ಮಂಜೂರಾದ ಈ ಕಾರ್ಯಕ್ರಮವನ್ನು ಜಾರಿಗೆ ತರುವ ಯೋಜನೆ ಸರ್ಕಾರಕ್ಕೆ ಇದೆಯೇ? (ಮಾಹಿತಿ 
ನೀಡುವುದು) 


